D 


ಕರ್ನಾಟಕ ವಿಧಾನ ಪರಿಷತ್ತು 


ಡಾ| ಚಂದ್ರಶೇಖರ್‌ ಬಿ. ಪಾಟೀಲ್‌ (ಪದವೀಧರರ 
ಕ್ಷೇತ್ರ) 


೬ 1613 
ಉತ್ತರ ದಿನಾಂಕ 11.03.2022 

ಕ್ರ.ಸಂ ಪ್ರಶ್ನೆ ಉತ್ತರ 
ಅ) | ಕಲ್ಯಾಣ ಕರ್ನಾಟಕ ಭಾಗದ ಗ್ರಾಮೀಣ 

ಪ್ರದೇಶದಲ್ಲಿ ಶುದ್ಧ ಕುಡಿಯುವ ನೀರಿನ 

ಫಟಕ ಸ್ಥಗಿತಗೊಂಡಿರುವುದು ಸರ್ಕಾರದ ಸರ್ಕಾರದ ಗಮನಕ್ಕೆ ಬಂದಿದೆ. 

ಗಮನಕ್ಕೆ ಬಂದಿದೆಯೇ; | 
ಆ) | ಬಂದಿದ್ದಲ್ಲಿ ಸರ್ಕಾರ ಕೈಗೊಂಡ | ಘಟಕಗಳನ್ನು ಸುಸ್ಥಿತಿಯಲ್ಲಿಡಲು ಈ ಕೆಳಗಿನಂತೆ ಕ್ರಮ 


ಕ್ರಮಗಳೇನು; 


ವಹಿಸಲಾಗುತ್ತಿದೆ. 


ಸ್ಥಾಪಿಸಲಾದ ಘಟಕಗಳ Defect Liability Period 
ಮುಗಿಯುವುದರೊಳಗೆ ' ಕಾರ್ಯನಿರ್ವಹಿಸದೇ ಇದ್ದಲ್ಲಿ, ಅಂತಹ 
ಘಟಕಗಳನ್ನು ಸ್ಥಾಪಿಸಿದ ಏಜೆನ್ಸಿರವರಿಗೆ ಕರಾರಿನಂತೆ 
ನೋಟೇಸ್‌ಗಳನ್ನು ನೀಡಿ ಘಟಕ ದುರಸ್ತಿ ಮಾಡಿಸಲಾಗುತ್ತಿದೆ 
ಮತ್ತು ವಿಫಲವಾದ ಗುತ್ತಿಗೆದಾರರ ಕರಾರನ್ನು ಔೀcind 
ಮಾಡಲು ಕ್ರಮವಹಿಸಲಾಗುತ್ತಿದೆ. ಹಾಗೂ ಸದರಿ ಘಟಕಗಳನ್ನು 
ನಿಯಮಾನುಸಾರ ಇಲಾಖಾ ವತಿಯಿಂದ ಸರಿಪಡಿಸಿ 
ಕಾರ್ಯನಿರ್ವಹಿಸುವಂತೆ ಕ್ರಮಜರುಗಿಸಲಾಗುತ್ತಿದೆ. 

Defect Liability Period ಪೂರ್ಣಗೊಳಿಸಿದಂತಹ ಘಟಕಗಳಿಗೆ 
ವಾರ್ಷಿಕ ಕಾರ್ಯಾಚರಣೆ ಮತ್ತು ನಿರ್ವಹಣೆ ನಿರ್ವಹಿಸುತ್ತಿರುವ 
ಗುತ್ತಿಗೆದಾರರು ಘಟಕಗಳನ್ನು ಸುಸ್ಥಿತಿಯಲ್ಲಿಡಲು ವೈಫಲ್ಯರಾದಲ್ಲಿ 
ನಿಯಮಾನುಸಾರ ನೋಟೀಸ್‌ಗಳನ್ನು ನೀಡಿ ಗುತ್ತಿಗೆದಾರರ 
ಕಾಸ್ಟ್‌ ಅಂಡ್‌ ರಿಸ್ಕ್‌ ಆಧಾರದಲ್ಲಿ ಗುತ್ತಿಗೆ ರದ್ದುಪಡಿಸಿ 
ನಿಯಾಮಾವಳೆಯಂತೆ. ಇಲಾಖಾ ವತಿಯಿಂದ ಇತರೆ 
ಗುತ್ತಿಗೆದಾರರನ್ನು ನೇಮಿಸಿ ಸುಸ್ಥಿತಿಗೆ ತರಲು 
ಕ್ರಮವಹಿಸಲಾಗುತ್ತಿದೆ. ' 

ಮುಂದುವರೆದು ಗ್ರಾಮ ಪಂಚಾಯಿತಿಗಳಿಗೆ ನಿರ್ವಹಣೆಗಾಗಿ 
ವಹಿಸಲಾದ ಘಟಕಗಳನ್ನು ಸುಸ್ಥಿತಿಯಲ್ಲಿಡಲು ಮಾಹೆಯಾನ ಪ್ರತಿ 
ಘಟಕಕ್ಕೆ ಇಲಾಖೆಯಿಂದ ರೂ.3000.00ಗಳ ಅನುದಾನ 
ಒದಗಿಸಲಾಗುತ್ತಿದೆ ಹಾಗೂ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿನ 
ಇತರೆ ಅನುದಾನಗಳನ್ನು ಬಳಸಿ ಘಟಕಗಳನ್ನು ಸುಸ್ಥಿತಿಯಲ್ಲಿಡಲು 
ಕಾಲಕಾಲಕ್ಕೆ ಸೂಚನೆಗಳನ್ನು ಸಹ ಜಿಲ್ಲಾ ಪಂಚಾಯತ್‌ನ ಮುಖ್ಯ 
ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ನೀಡಲಾಗುತ್ತಿದೆ. 


ಇ) | ಸರ್ಕಾರಕ್ಕೆ ಹೊಸ ಶುದ್ಧ ಕುಡಿಯುವ 
ನೀರಿನ ಘಟಕ ಸ್ಥಾಪನೆಗೆ ಪ್ರಸ್ತಾವನೆ 
ಬಂದಿದೆಯೇ, ಬಂದಿದ್ದಲ್ಲಿ ವಿವರ 
ನೀಡುವುದು? 


ಶುದ್ಧ ಕುಡಿಯುವ ನೀರಿನ ಘಟಕಗಳ ಸ್ಥಾಪನೆಗೆ ಪ್ರಸ್ತಾವನೆ।| _ 
ಸಲ್ಲಿಕೆಯಾಗಿದ್ದಲ್ಲಿ ಸದರಿ ಜನವಸತಿಯಲ್ಲಿನ ನೀರಿನ ಗುಣಮಟ್ಟವನ್ನು 
ಪರೀಕ್ಷಿಸಿ ಹಾಗೂ ಶುದ್ಧೀಕರಿಸುವ ವಿಧಾನವನ್ನು ಸ್ಥಿರೀಕರಿಸಿ 
ಘಟಕಗಳನ್ನು ನಿಯಾಮಾನುಸಾರ ಟೆಂಡರ್‌ ಕರೆದು 
ಅನುಷ್ಠಾನಗೊಳಿಸಲು ಕ್ರಮಜರುಗಿಸಲಾಗುತ್ತಿದೆ. 


ಸಂ:ಗ್ರಾಕುನೀ೩ನೈಇ 159 ಗ್ರಾನೀಸ(4)2022 


4 
4. 
(ಕ್ರೈಸ್‌: ಈಶ್ವರಪ್ಪ) 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 


